ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1264 
: ಶ್ರೀನಸೀರ್‌ ಅಹ್ಮದ್‌ 


(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


: 22.09.2021 
: ಕಂದಾಯ ಸಚಿವರು 


ಕ್ರಮ 


ಸಂಖ್ಯೆ ಪ್ರಶ್ನೆ 


ಉತ್ತರ 


(ಅ) | ಮಂಡ್ಯ ಜಿಲ್ಲೆಯ ಪಾಂಡವಪುರ 
ತಾಲ್ಲೂಕು ಮೇಲುಕೋಟೆ 
ಹೋಬಳಿಯ ಕಾಡೇಹಳ್ಳಿಯ 
ಗ್ರಾಮಕ್ಕೆ ಸಂಬಂಧಿಸಿದಂತೆ 
ಉನ್ನಿಗೂಡು ಬಾರೆ ಹತ್ತಿರ 
ಗೋಮಾಳ ಜಮೀನಿನ ಒಟ್ಟು 
ವಿಸೀರ್ಣ ಎಷ್ಟು: (ಎಕರೆವಾರು 
ಮಾಹಿತಿ ನೀಡುವುದು) 


ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲ್ಲೂಕು 
ಮೇಲುಕೋಟಿ ಹೋಬಳಿಯ ಕಾಡೇನಹಳ್ಳಿ 
ಗ್ರಾಮದ ಸನಂ. 73ರಲ್ಲಿ 6210 ಎಕರೆ 
ಗೋಮಾಳ ಜಮೀನು ಲಭ್ಯವಿರುತ್ತದೆ. 


(ಆ) | ಗೋಮಾಳವನ್ನು ಎಷ್ಟು ಜನ 
ರೈತರು ಎಷ್ಟೆಷ್ಟು ಪ್ರಮಾಣದಲ್ಲಿ 
ಒತ್ತುವರಿ ಮಾಡಿಕೊಂಡಿದ್ದಾರೆ; 
(ಸಂಪೂರ್ಣ ಮಾಹಿತಿ 
ನೀಡುವುದು) } 


17 ಜನ ರೈತರು ಒಟ್ಟು 2418 ಎಕರೆ 
ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುತ್ತಾರೆ. 
ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


(ಇ) | ಗೋಮಾಳವನ್ನು ಒತ್ತುವರಿ 
ಮಾಡಿಕೊಂಡಿರುವವರ ವಿರುದ್ದ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 


ಸದರಿ ಒತ್ತುವರಿದಾರರು: ಸಕ್ರಮಗೊಳಿಸಲು 


ಹಾಗೂ ಒತ್ತುವರಿ | ನಮೂನೆ-57 ರಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದು, 

ಮಾಡಿಕೊಂಡಿರುವ ಜಮೀನನ್ನು | ಸದರಿ ಅರ್ಜಿಗಳನ್ನು ಸಮಿತಿಯಲ್ಲಿ ಮಂಡಿಸಿ 

ಯಾವಾಗ ತೆರವು | ನಿಯಮಾನುಸಾರ ಕ್ರಮಕ್ಳೆಗೊಳ್ಳಲಾಗುವುದು. 

ಮಾಡಿಸಲಾಗುವುದು? (ಸಂಪೂರ್ಣ 

ಮಾಹಿತಿ ನೀಡುವುದು) 

(ಕಡತ ಸಂಖ್ಯೆ ಸ೦ಇ 46 ಎಲ್‌ಜಿವೈ 20271) ಕ್‌ 
pe 

ಬ ಹೌ 


( "ಅಶೋಕ 
ಕಂದಾಯ ಸಚಿವರು 


ಚಕ್ಕೆ ಗುಖಿತಿಲ್ಲವ ತಿಸಿ ಸಂಖ್ಯ. a4 ಏಸಿಬಂದೆ A 


ಕಾಡೇನಹಳ್ಳಿ ಗ್ರಾಮದ ಸ.ನಂ.73 ರಲ್ಲಿನ. ಗೋಮಾಳದ, ಜಮೀನಿಗೆ ದರಖಾಸ್ತು ಮಂಜೂರಿ ಕೋರಿ 
ನಮೂನೆ-57 ರಲ್ಲಿ ಅರ್ಜಿ ಸಲ್ಲಿಸಿರುವವರ ವಿವರ 


ಅರ್ಜಿದಾರರ ಹೆಸರು 


ತಂದೆ/ಗೆಂಡನ ಹೆಸರು 


'ಸೋರಿರುವ'ನ್ರೀರ್ಣ 


(ಎ-ಗು) 
T 08-02-T05 ಶವಣ್ಣ ್‌ ಕಂಚೀಗ್‌ಡ' 0-30 
PRN LS ET) .ಎಸ್‌ಕೃಷ್ಣಾಗ್‌ಡ ₹ಸರಗ್ರಗಾಡೆ 3-00 
3 24-02-205 ಗಾೋನಿಡಾಗಡ'|” 'ನೀತಾಗಾಡ SL 
% 75-03-2015 "ವಾಕ್‌ ಡಾಷೇಗಡ' NS 
0305 ನಾಗಣ್ಣ ್‌್‌ನಾಗಾಡ್‌” SN 
07-03-7015 ಹಮಾಕಸ; ಪಾಷೌಗ್‌ಡ NE) 
07-03-2015 ದಾಷಾಗ್‌ಡ ಕಾಣಕಾಪೇಗ್‌ಡ್‌ 100 
i - 2-20 
[ST] 
gy] 


0-30 | 
} 


08-02-207 


[pS EST) [ಕ್‌ಹತ — 


NSNARAN G 


JR, 
೧ಡವಘುರ. 


ನಿ 


